40 


ಆಟ ಮತ್ತು ಕಲಿಕೆ ಸಾಧನೆಗಳು ಮತ್ತು ಸವಾಲುಗಳು 


ರಾಮಕೃಷ್ಣ ಭಟ್‌ 


ಒಬ್ಬ ತಾಯಿ ತನ್ನು ಮಗು ಎಷ್ಟು ತುಂಟ ಎಂದು ಹೇಳಕೊಳ್ಳುವುದನ್ನು 
ಸಾಮಾನ್ಯವಾಗಿ ಕೇಳಸಿಕೊಳ್ಳುತ್ತೇವೆ. ಆಗ ಅವರ ಮುಖದಲ್ಲ 
ಖುಷಿಯ ಹೊಳಪು ಎದ್ದುಕಾಣುತ್ತಿರುತ್ತದೆ. ಶಿಕ್ಷಕರೂ, ತಮ್ಮ ನೆಚ್ಚನ 
ವಿದ್ಯಾರ್ಥಿಯ ಬಣ್ಣೆ ಹೇಳುವಾಗ "ತುಂಬಾ ಚುರುಕು' ಎನ್ನುತ್ತಾರೆ. 
ಆದರೆ, ಸಾಮಾನ್ಯವಾಗಿ, ನಾವು ತುಂಟತನವನ್ನು ಕಲಕೆಯಲ್ಲ 
ಚುರುಕಾಗಿರುವ ಗುಣಲಕ್ಷಣ ಎಂದು ಭಾವಿಸುತ್ತೇವೆಯೇ? ಆಟ 
ಮತ್ತು ವಿವಿಧ ಚಟುವಟಕೆಗಳು ಪರಿಣಾಮಕಾರಿ ಕಲಕೆಗೆ ಅತ್ಯಗತ್ಯ. 
ಚುರುಕಾಗಿರುವುದು ಸಂತೋಷವೇ. ಯಾಕೆಂದರೆ, ಆಟವು 
ಭಾವನಾತ್ಯಕ ಉದ್ದೀಪಕಗಳನ್ನು ಪ್ರಚೋದಿಸುತ್ತದೆ. ಪೋಷಕರು. 
ಸಮಾಜ ಮತ್ತು ಶಾಲಾ ವಾತಾವರಣ ಅದನ್ನು ನಿರ್ಬಂಧಿಸದೇ 
ಇದ್ದರೆ. ಪ್ರತಿ ಮಗು ಸಹಜವಾಗಿ ಚುರುಕೇ. ಆಟವಾಡುತ್ತಾ 
ನಿರಂತರವಾಗಿ ಕಲಯುತ್ತಲೇ ಇರುತ್ತದೆ. 


ತರಗತಿಯ ವಿಷಯಕ್ಕೆ ಬಂದಾಗ ಆಹ್ಞಾದದಿಂದ ಕಅಯುವುದಕ್ಷಾಗಿ 
ಆಟವನ್ನು ವಿನ್ಯಾಸ ಮಾಡಲಾಗುತ್ತದೆ. ಆದರೆ, ಈ ತಿಅವಳಕೆಯ 
ನೆಲೆಯಲ್ಲ ಮಕ್ನಳಗಾಗಿ ವಿನ್ಯಾಸಗೊಳಸಲಾದ ಕಲಕೆಯ 
ಹೊರತಾಗಿಯೂ, ಕ್ರಿಯಾಶೀಲ ಮತ್ತು ಚಟುವಟಕೆ ಆಧಾರಿತ 
ಬೋದಧನೆ-ಕಲಕೆ ಎಂಬ ಪರಿಕಲ್ಪನೆಗಳು ದೀರ್ಪಾವದಧಿಗೆ 
ಸೂಕ್ತವಾಗಿವೆ ಎಂದು ಪರಿಗಣಿಸಲಾದೀತೇ? ಅದಕ್ಕೆ ಕಾರಣಗಳನ್ನು 
ಕಂಡುಕೊಳ್ಳುವುದಕ್ಲೂ ಮೊದಲು. ತರಗತಿಯ ಕಾರ್ಯತಂತ್ರವನ್ನು 
ವ್ಯಾಪಕವಾಗಿ ಒಪ್ಪಿಕೊಳ್ಳುತ್ತಲೇ, ದೇಶದ ಎರಡು ಬೇರೆ ಬೇರೆ 
ಭಾಗಗಳ ಶಿಕ್ಷಕರು. ಆಹ್ಲಾದಕರ ಕಲಕೆಯ ಪ್ರಕ್ರಿಯೆಯನ್ನು ತಮ್ಮ 
ಕಅಕಾ ಕೊಠಡಿಗಳಲ್ಲ ಯಶಸ್ವಿಯಾಗಿ ಅಳವಡಿಸಿಕೊಂಡಿರುವ 
ಎರಡು ನಿದರ್ಶನಗಳ ಬಗ್ಗೆ ಇಲ್ಲ ಪ್ರಸ್ತಾಪಿಸುತ್ತೇನೆ. 


ಯಶಸ್ವಿನ ಕತೆಗಳು 


ಕೇರಳವು ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು (ಎನ್‌ಸಿಎಫ್‌), ೨೦೦5ರ 
ನಿಯಮಗಳನ್ನು ತನ್ನು ರಾಜ್ಯದ ಶಾಲೆಗಳಲ್ಲ ಅಳವಡಿಸಿಕೊಳ್ಳುವ 
ಹಂತದಲ್ಪರುವಾಗ ನಾನು ಕಣ್ಣೂರಿನ ಸರ್ಕಾರಿ ಹಿರಿಯ ಪ್ರಾಥಮಿಕ 
ಶಾಲೆಗೆ ಭೇಟ ನೀಡಿದೆ. ಆರನೇ ತರಗತಿಯ ಶಿಕ್ಷಕಿಯೊಬ್ಬರು ಗಣಿತ 
ತರಗತಿಯ ವೇಳೆ ವಿದ್ಯಾರ್ಥಿಗಳನ್ನು ಆಟದ ಮೈದಾನಕ್ಕೆ 
ಕರೆದುಕೊಂಡು ಹೋದರು. ಅವರು ತರಗತಿಯನ್ನು ಎರಡು 
ಗುಂಪುಗಳಾಗಿ ಮಾಡಿದರು. ಅವುಗಕಲ್ಲ ಒಂದು ಬಾಲಕರ ಗುಂಪು 
ಮತ್ತೊಂದು ಬಾಲಕಿಯರ ಗುಂಪು. 5೦೦ ಮೀಟರ್‌ನ ಓಟದಲ್ಲಿ 
ಪಾಲ್ಲೊಳ್ಳಬೇಕಾಗಿತ್ತು. ವಿದ್ಯಾರ್ಥಿಗಳ ಇನ್ನೊಂದು ಗುಂಪು 


ಸ್ಹಾಪ್‌ವಾಚ್‌. ಕಾಗದ ಮತ್ತು ಪೆನ್ನುಗಳೊಂದಿಗೆ ಸಮಯ 
ಗುರುತಿಸಬೇಕಾಗಿತ್ತು. ಪ್ರತಿಯೊಬ್ಬ ವಿದ್ಯಾರ್ಥಿಗೂ 
ಯಾವುದಾದರೊಂದು ಕೆಲಸ ಇತ್ತು. 


ಮುಂದಿನ ಹತ್ತು ನಿಮಿಷಗಳಲ್ಲ ಬಾಸ್ಟ್‌ ಪೂರ್ಣಗೊಳಸಿ ಅವರು 
ತರಗತಿಗೆ ಮರಳ ತಮ್ಮ ತಮ್ಮ ಗುಂಪಿನ ಜೊತೆ ನೆಲದ ಮೇಲೆ 
ಕುಳತರು. ಶಿಕ್ಷಕಿ. ಎಲ್ಲಾ ಎಂಟು ಓಿಟಗಾರರ ಸಮಯವನ್ನು ನಿಮಿಷ 
ಮತ್ತು ಸೆಕೆಂಡುಗಳ ಆಧಾರದಲ್ಲ ಪ್ರಕಟಸಿ, ಎಲ್ಲಾ ಅಂಕಿ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಫೆಬ್ರವರಿ 2022 


ಅಂಶಗಳನ್ನು ಏರಿಕೆ ಮತ್ತು ಇಳಕೆ ಕ್ರಮದಲ್ಲ ಬರೆದುಕೊಳ್ಳುವಂತೆ 
ಸೂಚಿಸಿದರು. ಅಲ್ಲದೆ. ಒಟ್ಟು ಸಮಯ ಮತ್ತು ಸರಾಸರಿ 
ಸಮಯವನ್ನು ಕಂಡುಹಿಡಿಯುವಂತೆ ತಿಅಸಿದರು. ಶಿಕ್ಷಕಿ ಮಕ್ಕಳಿಗೆ 
ಸ್ರಷ್ಟ ಮಾರ್ಗದರ್ಶನಗಳನ್ನೂ ನೀಡಿದರು. ಹಾಗಾಗಿ. ಮಕ್ಕಳು 
ಇಂತಹ ಚಟುವಟಕೆಗಳಲ್ಲ ಪ್ರವೀಣರಾಗಿದ್ದುದರಿಂದ ಶಿಕ್ಷಕಿ ನೀಡಿದ್ದ 
ಮಾರ್ಗದರ್ಶನಗಳನ್ನು ಶ್ರದ್ಧೆಯಿಂದ ಮತ್ತು ಸ್ಪಷ್ಟವಾಗಿ 
ಪಾಲಸುತ್ತಿದ್ದರು. ಎಲ್ಲಾ ಬಾಸ್ಟ್‌ಗಳನ್ನು 4೦ ನಿಮಿಷಗಳ 
ಅವಧಿಯಲ್ಲಿ ಮುಗಿಸಿದರು. 


ಶಿಕ್ಷಕರು ಹೇಗೆ” ಎಂಬ ಪ್ರಶ್ನೆಯನ್ನು ಹಲವು ರೀತಿಯಲ್ಲ 
ವಿದ್ಯಾರ್ಥಿಗಳ ಮುಂದಿಟ್ಟರು. ಓಡುವ ಆಟ ಹೇಗಿತ್ತು? ಸಮಯ 
ಗುರುತಿಸುವ ಕೆಲಸ ಹೇಗಿತ್ತು? ಏರಿಕೆ, ಇಳಆಕೆ ಮತ್ತು ಸರಾಸರಿ 
ಸಮಯವನ್ನು ಗುರುತಿಸುವುದು ಹೇಗಿತ್ತು?- ಹೀಗೆ. ಇದು ಮಕ್ಕಳಗೆ 
ತಮ್ಮ ಭಾವನೆಗಳ ಮೇಲೆ. ಅನುಭವ ಮತ್ತು ಕಅಕೆಯ ಮೇಲೆ 
ಗಮನ ಹರಿಸಲು ಪ್ರೇರೇಪಿಸಿತು. ವಿದ್ಯಾರ್ಥಿಗಳು ಆಲೋಚನಾ- 
ಬದ್ಧರಾಗಿ ತಮ್ಮ ಪ್ರತಿಕ್ರಿಯೆಗಳನ್ನು ವ್ಯಕ್ತಪಡಿಸಿದರು. 


ಈ ಚಟುವಟಕೆಯನ್ನು ಯಶಸ್ಸಿಗೊಆಸಿದ ಮೂರು ವಿಷಯಗಳನ್ನು 
ಕೇರಳದ ಆ ಶಿಕ್ಷಕಿ ಪ್ರಸ್ತಾಪಿಸಿದರು: 


* ಮಕ್ಕಳಗೆ ಆಹ್ಲಾದಕರ ಕಲಕೆಯ ಶಿಸ್ತನ್ನು ಅಭ್ಯಾಸ 
ಮಾಡಿಸುವುದು. 

* ಶಿಕ್ಷಕರು ಪೃಷ್ಟ ಮಾರ್ಗದರ್ಶನಗಳನ್ನು ನೀಡುತ್ತಲೇ ಬಾಸ್ಟ್‌ 
ಸುಗಮವಾಗಿ ನಡೆಯುವಂತೆ ಉತ್ತೇಜಸುವುದು ಮತ್ತು 
ಅವಕಾಶ ಕಲ್ತಸಿಕೊಡುವುದು. 

# ವಿದ್ಯಾರ್ಥಿಗಳಲ್ಲ ತಂಡದ ಉತ್ಪಾಹವನ್ನು ಹೆಚ್ಚಿಸುವುದು. 


ಶಿಕ್ಷಕಿ. ವಿದ್ಯಾರ್ಥಿಗಳನ್ನು ಪರಸ್ಪರ ಮಾತನಾಡಿಕೊಳ್ಳುತ್ತಾ ಆಟದಲ್ಲಿ 
ತೊಡಗಿಸಿಕೊಳ್ಳಲು ಅನುವು ಮಾಡಿಕೊಟ್ಟದ್ದೇ ಠ ಆಟದ ಯಶಸ್ಸಿಗೆ 
ಕಾರಣವಾಯಿತು ಎಂದು ನನಗೆ ಅನಿಸುತ್ತದೆ. ಅದು ಮಕ್ಕಳು 
ಆಲೋಚಿಸುವುದನ್ನೂ ಆನಂದಿಸುವಂತೆ ಮಾಡಿತು. ಈ 
ನಿದರ್ಶನದಲ್ಲಿ ಶಿಕ್ಷಕಿ ತೋರಿದ ಈ ಬೋಧನಾ ಕೌಶಲ 
ಖೋಧನೆಯಲ್ಲ ಬಹಳ ಮಹತ್ವದ್ದಾಗಿದೆ. ಸಾಮಾನ್ಯವಾಗಿ ಪ್ಪರ್ಧೆ 
ಎಂಬುದು, ಸಾಂಪ್ರದಾಯಿಕ ಶಾಲಾ ವ್ಯವಸ್ಥೆಯಲ್ಲ ಇನ್ನಷ್ಟು ಚೆನ್ನಾಗಿ 
ಪ್ರದರ್ಶನ ನೀಡುವಂತೆ ಮಕ್ಕಳನ್ನು ಒತ್ತಾಯುಸುತ್ತದೆ. ಅಂತಹ 
ಪರಿಸ್ಥಿತಿಯಲ್ಲ ಸಹಜವಾದ ಕಲಕೆಯ ಉಮೇದು ನಾಶವಾಗುತ್ತದೆ. 
ಇಲ್ಲ. ಓಟದ ಕ್ರಮಾನುಗತ ಸಮಯ ಪಾಲನೆಯು ಮಕ್ನಳಗೆ 
ಏರಿಕೆ, ಇಕೆ ಕ್ರಮವನ್ನು ಕಣ್ಣಾರೆ ನೋಡಿಕೊಂಡು ಅರ್ಥ 
ಮಾಡಿಕೊಳ್ಳಲು ಸಾಧ್ಯವಾಯಿತು. ಅಲ್ಲದೆ, ಒಬ್ಬರ ಹಿಂದೆ ಒಬ್ಬರು 
ಓಡಿದ ಅನುಕ್ರಮವು ಅವರಿಗೆ ಅಮೂರ್ತ ಪರಿಕಲ್ಪನೆಯನ್ನು 
ಖುದ್ದಾಗಿ ನೋಡುತ್ತಾ ಅರ್ಥ ಮಾಡಿಕೊಳ್ಳಲು ಅವಕಾಶ ಕಲ್ಪಿಸಿತು. 


ಮತ್ತೊಂದು ಉದಾಹರಣಿಯಲ್ಲ, ಕರ್ನಾಟಕ ರಾಜ್ಯದ ಹಾಸನ 
ಜಲ್ಲೆಯ ಶಾಲೆಯೊಂದರ ಶಿಕ್ಷಕಿಯೊಬ್ಬರನ್ನು ನಾನು ಭೇಟ 


ಮಾಡಿದೆನು. ಅವರು ಮೂರನೇ ತರಗತಿಯ ವಿದ್ಯಾರ್ಥಿಗಳನ್ನು 
ತರಗತಿಯ ಅವಧಿಯಲ್ಲ ಆಟದ ಮೈದಾನಕ್ಕೆ ಕರೆತಂದಿದ್ದರು. 
ಪ್ರತಿಯೊಬ್ಬ ವಿದ್ಯಾರ್ಥಿಯನ್ನೂ ಕರೆದು ಅವರ ಕಣ್ಣಿಗೆ ಬಟ್ಟೆ ಕಟ್ಟ. ಪ್ರತಿ 
ವಿದ್ಯಾರ್ಥಿಯೂ ತಲಾ ಐದು ವಿದ್ಯಾರ್ಥಿಗಳನ್ನು 
ಯಾವುದಾದರೊಂದು ಉಪಾಯದಿಂದ ಉದಾಹರಣೆಗೆ, ಅವರ 
ಧನಿಯ ಮೂಲಕ. ಗುರುತು ಹಿಡಿಯಲು ಹೇಳಆದರು. ಮಕ್ಕಳಗೆ 
ಇದು ಬಹಳ ಮೋಜನದಾಗಿತ್ತು ಮತ್ತು ಅವರೆಲ್ಲ ಬಹಳ 
ಸಂತೋಷ, ಕುತೂಹಲದಿಂದ ಇದ್ದರು. ಶೇ ಆಟದ ಬಳಕ ಮಕ್ಷಳಗೆ 
'ಆಅಸುವ' ಮತ್ತು 'ಪೃರ್ಶ ಜ್ಞಾನ'ದ ಬಗ್ಗೆ ವಿವರಿಪಿ, ಸಂಬಂಧಿತ 
ಪಾಠವನ್ನು ಬೋಧಿಸುವುದು ತಮ್ಮ ಉದ್ದೇಶ ಎಂದು ಆ ಶಿಕ್ಷಕಿ 
ಹೇಳದರು. ಅಲ್ಲದೆ, ಸ್ಟ್ರಯಂ-ಕಲಕೆಯ ಪ್ರಾಜೆಕ್ಟ್‌ ವರ್ಕ್‌ಗಾಗಿ 
ಅವರು ಮಕ್ನಳಗೆ 'ನೋಡುವುದು' ಮತ್ತು "ರುಚಿ ನೋಡುವುದು" 
ಕುರಿತು ಚಟುವಟಕೆಗಳನ್ನು ಸಿದ್ಧಪಡಿಸಿರುವುದಾಗಿಯೂ ಹೇಳದರು. 


ಈ ಚಟುವಟಕೆಯು ಮಕ್ಕಳಗೆ ಸಂವೇದನೆಗಳ ಬಣದ್ಧೆ ಗಟ್ಣಯಾದ 
ಅನುಭವಗಳನ್ನು ಕಣ್ಣಕೊಟ್ಟತು. ಒಂದು ವೇಳೆ ಶಿಕ್ಷಕಿ, ಯಾಕೆ ಮತ್ತು 
ಹೇಗೆ ಎಂಬ ಪ್ರಶ್ನೆ ಗಳನ್ನು ಕೇಆದರೂ ವಿದ್ಯಾರ್ಥಿಗಳು ಯಾವುದೇ 
ಹಿಂಜರಿಕೆ ಇಲ್ಲದೆ ಉತ್ತರಿಸಬಲ್ಲವರಾಗಿದ್ದರು. ಆಟದ ಮೂಲಕ 
ಚಟುವಟಕೆಗಳನ್ನು ಹಮ್ಮಿಕೊಳ್ಳುವುದು ವಿದ್ಯಾರ್ಥಿಗಳ ಭಾಷಾ 
ಬೆಳವಣಿಗೆಗೆ ಅತ್ಯ೦ತ ಸಮರ್ಥ ಉಪಾಯವಾಗಿದೆ. ಮತ್ತೊಂದು 
ಬಹು ಮುಖ್ಯವಾಗಿ ಗಮನಿಸಬೇಕಾದದ್ದೆಂದರೆ. ಮಗುವಿನ 
ಬೆಳವಣಿಗೆಗೆ ಬುದ್ದಿ ಮತ್ತು ದೇಹದ ಸಾಮರಸ್ಯ ಅಗತ್ಯವೆಂಬುದು. 
ಬುದ್ಧಿಯು ಮಗುವಿನ ದೈಹಿಕ ಅನುಭವಗಳ ಮೂಲಕ ವಿಕಾಸ 
ಹೊಂದುತ್ತದೆ. ಮಕ್ಕಳನ್ನು ಆಟವಾಡಲು ಬಡದಿದ್ದರೆ, ಅದು ಅವರ 
ನೈಸರ್ಗಿಕ ಬೆಳವಣಿಗೆಯನ್ನು ಮತ್ತು ಅವರ ಭಾಷಾ ಬೆಳವಣಿಗೆಯ 
ಸೂಕ್ಕವ್ಯತ್ಯಾಸಗಳನ್ನೂ ಕುಂಠಿತಗೊಳಸುತ್ತದೆ. ದೇಹ ಮತ್ತು 
ದೇಹದ ಮೂಲಕ ಪಡೆಯುವ ಅನುಭವ ಭಾಷಾ ಬೆಳವಣಿಗೆಗೆ 
ಗಣನೀಯ ಕೊಡುಗೆ ನೀಡುತ್ತದೆ. 


ಆಟವನ್ನು ಕಲಕೆಯ ಸಾಧನವಾಗಿಸುವಲ್ಪ್ಲನ ತೊಡಕುಗಳು 


ಶಾಲೆ ಮತ್ತು ತರಗತಿಯೊಳಗೆ ಮಕ್ಕಳ ಆಟವನ್ನು ಕಲಕೆಯ 
ಸಾಥನವನ್ನಾಗಿ ವಿನ್ಯಾಸಗೊಳಸಬಹುದು ಎಂದು ನಾವು 
ಯೋಚಿಸದಿರಲು ಕಾರಣವೇನು? 


ಶಿಕ್ಷಕ-ಕೇಂದ್ರಿತ ಬೋಧನೆ 


ತರಗತಿಯೊಳಗೆ ಅಥವಾ ಪಠ್ಯಪುಸ್ತಕದ ಕಲಕೆಯಲ್ಲ ಆಟವನ್ನು 
ಒಂದು ಪ್ರಮುಖ ಸಾಧನವಾಗಿಸುವುದರ ಹಿಂದಿನ ತರ್ಕವನ್ನು 
ಶಿಕ್ಷಕರು ಅರ್ಥ ಮಾಡಿಕೊಳ್ಳುತ್ತಿಲ್ಲ. ಹೆಚ್ಚಿನ ಸಂದರ್ಭಗಳಲ್ಲ. 
ಶಿಕ್ಷಕರು ಆಟವನ್ನು ಮನರಂಜನೆಯ ಮಾಧ್ಯಮವಾಗಿ ಮಾತ್ರ 
ನೋಡುತ್ತಾರೆ. ಕಲಅಕೆಯ ವಿಚಾರಕ್ಕೆ ಬಂದಾಗ ಆಟವನ್ನು 
ಅನಪೇಕ್ಷಿತ ವಿಷಯವಾಗಿ ಪರಿಗಣಿಸಿಬಡುತ್ತಾರೆ. ಇದು. ಅನೇಕ 
ವರ್ಷಗಳಂದ ಅಸ್ತಿತ್ವದಲ್ಲರುವ ಶಿಕ್ಷಕ-ಕೇಂದ್ರಿತ ಬೋಧನೆ ಮತ್ತು 
ಕಲಕೆಯ ಪರಿಣಾಮ. ಶಿಕ್ಷಕರು. ಆಟದ ಮೂಲಕ ಕಲಕೆಯ 
ಪರಿಕಲ್ಪನೆಯನ್ನು ಅರ್ಥ ಮಾಡಿಕೊಳ್ಳುವ ಮತ್ತು ಅದನ್ನು 
ಖಬೋಧನೆಯಲ್ಲ ಅಳವಡಿಸಿಕೊಳ್ಳುವ ಅಣತ್ಯವಿದೆ. 


ನಿರ್ದಿಷ್ಟವಾದ ಕಲಕೆಯ ಪರಿಣಾಮಗಳ ವಿಚಾರಕ್ಕೆ ಬಂದಾಗ. 
ಕಲಕೆಯು ಸಹಜವಾಗಿದ್ದರೆ, ಅವಶ್ಯಕ ಪ್ರತಿಕ್ರಿಯೆಗಳತ್ತ 
ಕೊಂಡೊಯ್ಯುತ್ತದೆ ಆಗ ವಿದ್ಯಾರ್ಥಿಗಳೂ ನಿರೀಕ್ಷಿತ 
ಪರಿಣಾಮವನ್ನು ಸಾಧಿಸುತ್ತಾರೆ. ಈ ಮೇಲೆ ಹೇಆದ ನಿದರ್ಶನಗಳು 


ವಿದ್ಯಾರ್ಥಿಗಳನ್ನು ತಮ್ಮ ಕಲಅಕೆಯನ್ನು ಪ್ರತಿಫಲನಗೊಳಸಿ 
ನೋಡಿಕೊಳ್ಳುವುದನ್ನು ತೋರಿಸುತ್ತವೆ. ಪ್ರಶ್ನೆ ಕೇಳುವ ಮೂಲಕ 
ಮಕಳು ತಮ್ಮನ್ನು ತಾವು ಅರ್ಥ ಮಾಡಿಕೊಳ್ಳುವಂತೆ 
ಮಾಡುವುದೂ ಕೂಡಾ ಒಂದು ಕಲೆ ಹಾಗೂ ಅದು ಉನ್ನತ ಮಟ್ಟದ 
ಸುಗಮಗಾರಿಕೆಯೂ ಹೌದು. ಇದನ್ನು ಶಿಕ್ಷಕರು ಪರಿಭಾವಿಸಿದರೆ 
ಅಳವಡಿಸಿಕೊಳ್ಳುವುದು ಸುಲಭ. ಸಾಮಾನ್ಯವಾಗಿ ಶಿಕ್ಷಕರು 
ಮಕ್ಷಳಗೆ ಪ್ರಶ್ನೆ ಕೇಳುವ ಅವಕಾಶ ಕಲ್ತಸುವುದು ಬಹಳ ಕಡಿಮೆ. 
ಯಾಕೆಂದರೆ. ಅವರು ಪ್ರಶ್ನೆಗಳಗೆ ಪಠ್ಯಪುಸ್ತಕದಿಂದ ಸಿದ್ಧ 
ಉತ್ತರಗಳನ್ನೆತ್ತಿ ಕೊಡುವ ಹವ್ಯಾಸಕ್ಕೆ ಅಂಟಕೊಂಡಿದ್ದಾರೆ. 


ಸಾಮಾಜಕ ನೋಟ 


ಬಹುತೇಕ ಸಂದರ್ಭದಲ್ಲ ಶಾಲೆಗೆ ಹೋಗುವ ಮಕ್ಷಳನ್ನು 
ಮನೆಯಲ್ಲ ಆಟವಾಡದಂತೆ ನಿರ್ಬಂಧಿಸಲಾಗುತ್ತದೆ. ಪೋಷಕರು 
ಮತ್ತು ಸಮಾಜದ ಬಹು ದೊಡ್ಡ ಸಮೂಹ, ಶಾಲೆ ಎಂದರೆ 
ಪಠ್ಯಪುಸ್ತಕ ಮತ್ತು ಅವುಗಳನ್ನು ಓದಲು ಕಆಯುವುದು ಅಷ್ಟೇ. 
ಅವರು ಮಗುವಿನ ಬೌದ್ದಿಕ ಬೆಳವಣಿಗೆಯ ಪ್ರಕ್ರಿಯೆಗಳು ಮತ್ತು 
ಆಟವು ಮಗುವಿನ ಭಾಷೆ ಮತ್ತು ಸಾಮಾಜಕ ನಂಟನೊಂದಿಗೆ 
ತಳಕು ಹಾಕಿಕೊಂಡಿದೆ ಎಂಬುದರ ಬಗ್ಗೆ ಸ್ವಲ್ಪವೇ ತಿಆದಿದ್ದಾರೆ. 


ಆಟವಾಡುವಾಗ, ಮಕ್ಷಳು ಭಾವುಕವಾಗಿ ಜಾಗೃತರಾಗಿರುತ್ತಾರೆ 
ಮತ್ತು ಧನಾತೃಕ ಸಲಹೆಗಳಗೆ ಮುಕ್ತರಾಗಿರುತ್ತಾರೆ. ಈಗ ಮಕ್ಕಳಗೆ 
ಪೋಷಕರು ಮನೆಗೆಲಸ ಮಾಡಲೂ ಅವಕಾಶ ಕೊಡುವುದಿಲ್ಲ 
ಯಾಕೆಂದರೆ, ಹೆತ್ತವರಿಗೆ ಮಕ್ಕಳ ಭವಿಷ್ಯ ಮತ್ತು ಕಠಿನ ಶಾಲಾ 
ವ್ಯವಸ್ಥೆಯಲ್ಲ ಸಫಲರಾಗುವುದು ಮುಖ್ಯ. ಈ ಧೋರಣೆಯಿಂದಾಗಿ, 
ಮಕ್ಕಳ ಸಹಜ ಬೆಳವಣಿಗೆ ಕುಂಠಿತವಾಗುತ್ತದೆ ಅಲ್ಲದೆ. ತಮ್ಮ ಪಾಡಿಗೆ 
ಏನನ್ನಾದರೂ ಮಾಡುವ ಸ್ವಾತಂತ್ಯವನ್ನೇ ಕಿತ್ತುಕೊಂಡಂತಾ- 
ಗುತ್ತದೆ. ಹೀಗಿರುವಾಗ, ಮಕ್ಕಳಗೆ ಆಟ ಮತ್ತು ಸ್ವಾತಂತ್ಯದ 
ಮಹತ್ವದ ಬಧದ್ಧೆ ಪೋಷಕರ ಸಂಘ ಮತ್ತು ಸಮಾಜಕ್ಷೆ ಜಾಗೃತಿ 
ಮೂಡಿಸುವ ಮೂಲಕ, ಸಮುದಾಯದ ತೊಡಗಿಸಿಕೊಳ್ಳುವಿಕೆಗೆ 
ಶಿಕ್ಷಕರು ಅವಕಾಶ ಕಲ್ತ್ಪಸಿಕೊಡಬಹುದು. 


ಸ್ಥಳಾವಕಾಶದ ಕೊರತೆ 


ನನಗೆ ಆನ್‌ ಲೈನ್‌ ತರಗತಿಯ ಸಂದರ್ಭದಲ್ಲ ಬಳ್ಳಾರಿಯ ನಅ ಕಲ 
ಶಿಕ್ಷಕಿಯೊಬ್ಬರ ಬಧ್ಣೆ ತಿಆದುಬಂತು. ನಂತರ ಅವರ ತರಗತಿಗೆ ನಾನು 
ಭೇಟ ನೀಡಿದೆ. ಆಟದ ಮೂಲಕ ಕಲಕೆಯನ್ನು ಬೋಧನಾ- 
ವಿಧಾನದಲ್ಲ ಅಳವಡಿಸಿಕೊಳ್ಳುವ ಕುರಿತ ನಮ್ಮ ಚರ್ಚೆಯ ನಂತರ 
ಅವರು ಅದನ್ನು ತಮ್ಮ ತರಗತಿಯಲ್ಲಿ ಅಳವಡಿಸಿಕೊಳ್ಳಲು 
ತೀರ್ಮಾನಿಸಿದರು. ಆದರೆ, ತಮ್ಮ ತರಗತಿಯಲ್ಲನ 7೦ಕ್ಕೂ ಹೆಚ್ಚು 
ಮಕ್ಷಳನ್ನು ಆಟದ ಮೂಲಕ ಕಲಕೆಯಲ್ಪ ತೊಡಗಿಸಿಕೊಳ್ಳುವ ಬಗೆ 
ಹೇಗೆ ಎಂದು ಅವರು ಚಿಂತಿತರಾಗಿದ್ದರು! ತರಗತಿ ಕೊಠಡಿಯಲ್ಲ 
ಸಾಕಷ್ಟು ಸ್ಥಳಾವಕಾಶವಿಲ್ಲದ್ದರಿಂದ, ತರಗತಿಯೊಳಗೆ ಮಕ್ಕಳು 
ಅಡ್ಡಾಡುವುದೂ ಸಾಧ್ಯವಿರಲಲ್ಲ. ವಿದ್ಯಾರ್ಥಿಗಳನ್ನು ತರಗತಿಯಿಂದ 
ಹೊರಗೆ ಕರೆದೊಯ್ಯೋಣವೆಂದರೆ, ಆವರಣ ಕಿರಿದಾಗಿದ್ದು, ಇತರ 
ತರಗತಿಗಳ ಮಕ್ಕಳಗೆ ತೊಂದರೆಯಾಗುತ್ತದೆ ಎಂಬ ಆತಂಕ. 
ಹಾಗೆಯೇ ಅಷ್ಟು ದೊಡ್ಡ ಮಕ್ಕಳ ಗುಂಪನ್ನು ಜನ ನಿಬಡವಾದ 
ಹಳ್ಳಿಯಲ್ಲಿದ್ದ ಎರಡೂ ಬದಿಯ ಭತ್ತದ ಗದ್ದೆಗಳಂದ ಆವೃತವಾಗಿದ್ದ. 
ಯಾವುದೇ ತೆರೆದ ಸ್ಥಳಕ್ಲಾಗೀ ಕರೆದುಕೊಂಡು ಹೋಗುವುದು 
ಸುರಕ್ಷಿತವಲ್ಲ ಎ೦ಬ ಅರಿವು ಅವರಿಗೆ ಇತ್ತು. ಹೀಗಿರುವಾಗ, ನಾನೂ 
ಕೂಡ ಅಂತಹ ಸಂದರ್ಭದಲ್ಲ. ಕತೆ ಹೇಳುವುದು, ನಾಟಕಗಳನ್ನು 
ಮಾಡುವುದು. ಸಾಂದರ್ಭಿಕ ಚರ್ಚೆಗಳನ್ನು ಹಮ್ಮಿಕೊಳ್ಳುವುದು- 


A 


ಹೀಗೆ ಇತರ ಚಟುವಟಕೆಗಳಲ್ಲ ತೊಡಗಿಸಿಕೊಳ್ಳುವುದು ಸೂಕ್ತ 
ಎಂದು ಸಲಹೆ ನೀಡಿದೆ. 


ಎಷ್ಟೋ ಶಾಲೆಗಕಲ್ಪ್ಲ. ಭೌತಿಕ ಸ್ಥಳಾವಕಾಶದ ಕೊರತೆಯ ಪಶ್ನೆ 
ಮಾತ್ರ ಉದ್ಧವವಾಗುತ್ತಿರಲಲ್ಲ. ಸಾಕಷ್ಟು ಸ್ಥಳಾವಕಾಶ ಇರುವ ಕಡೆ, 
ತರಗತಿ ಕೊಠಡಿಗಳು ಒಂದೋ ಸರಿಯಾಗಿ ಸಂಯೋಜತ- 
ವಾಗಿರುವುದಿಲ್ಲ ಇಲ್ಲವೇ ಕೊಠಡಿಯಲ್ಲ ಅನುಪಯುಕ್ತ ವಸ್ತುಗಳನ್ನು 
ಪೇರಿಸಿಟ್ಟರುತ್ತಾರೆ. ಅವು ಮಕ್ಕಳಗೆ ಸುರಕ್ಷಿತವಾಗಿರುವುದಿಲ್ಲ ಅಥವಾ 
ಪ್ವಚ್ಛವಾಗಿರುವುದಿಲ್ಲ. ಈ ಇಡೀ ಚಿತ್ರಣವು. ಚಟುವಟಕೆ ಕೇಂದ್ರಿತ 
ಕಲಕೆಗೆ ವಿರುದ್ಧವಾಗಿ ನಮಗೆ ನಾವೇ ವಿಧಿಸಿಕೊಂಡ 
ನಿರ್ಬಂಧಗಳಂತೆ ಭಾಸವಾಗುತ್ತದೆ. ಹೆಚ್ಚನ ಶಾಲೆಗಳಲ್ಪ. ಮಕ್ಷಳನ್ನು 
ತರಗತಿಯುಂದ ಹೊರಗೆ, ಶಾಲೆಬುಂದ ಹೊರಗಿನ ಆವರಣಕ್ಕೆ 
ಅಥವಾ ತೆರೆದ ಬಯಣಲಗೆ ಕರೆದುಕೊಂಡು ಹೋಗಲು ಶಿಕ್ಷಕರೇ 
ಹಿಂಜರಿಯುತ್ತಾರೆ. ಕಲಕೆಗೆ ತರಗತಿ ಮಾತ್ರ ಸರಿಯಾದ ಸ್ಥಳ ಎಂಬ 
ಭಾವನೆ ಶಿಕ್ಷಕರು ಮತ್ತು ಹೆತ್ತವರಲ್ಲ ಇರುವುದು ಒಂದು ಸಾಂಸ್ಕೃತಿಕ 
ತೊಡಕು ಆಗಿದೆ. 


ವಿದ್ಯಾರ್ಥಿಗಳ ವೈವಿಧ್ಯತೆ 


ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಲ್ಲನ ಧೋರಣಿಗಳು, ವರ್ತನೆಗಳು, 
ಹಿನ್ನೆಲೆಗಳು ಮತ್ತು ಅನುಭವಗಳ ವೈವಿಧ್ಯತೆ ಎಷ್ಟೋ ಶಿಕ್ಷಕರಿಗೆ 
ಸಮಸ್ಯೆಯಾಗಿ ಪರಿಣಮಿಸುತ್ತವೆ. ಬಲ ಪ್ರಯೋಣಗಿಸದೆ 
ವಿದ್ಯಾರ್ಥಿಗಳೆಲ್ಲ ಶಿಸ್ತು ಮೂಡಿಸುವುದು ಅವರಿಗೆ ಬಹಳ 
ಕಷ್ಟವಾಗುತ್ತದೆ. ಆದ್ದರಿಂದ, ಅವರನ್ನು ಆಟದ ಮೂಲಕ ಕಲಕೆಯಲ್ಲ 
ತೊಡಗಿಸಿಕೊಳ್ಳುವಂತೆ ಮಾಡುವುದು ಕಷ್ಟದ ಮಾತು. ಆದರೆ, 
ವಿದ್ಯಾರ್ಥಿಗಳ ವೈವಿದ್ಯಾತೆಂಶುನ್ನು ಸಂಪನ್ಮೂಲವಾಗಿ 
ಪರಿಭಾವಿಸಿದರೆ ಹಾಗೂ ಅವರ ಸಹಜ ಮತ್ತು ಬಗೆಬಗೆಯ 
ವರ್ತನೆಗಳನ್ನು ಕಅಕೆಯ ಪ್ರಕ್ರಿಯೆಯಾಗಿ ಪರಿಭಾವಿಸಿದರೆ ಪರಿಸ್ವಿತಿ 
ಬದಲಾಗಬಹುದು. 


ಪ್ರತಿ ಮಗುವಿನ ಹಿನ್ನೆಲೆ, ಸವಾಲಅನ ಪರಿಸ್ಥಿತಿಗಳು ಮತ್ತು 
ಸಾಮರ್ಥ್ಯಗಳನ್ನು ಶಿಕ್ಷಕರು ಗೌರವಿಸಿ ಅದಕ್ಕೆ ತಕ್ಲುದಾದ ಆಟದ 
ಮೂಲಕ ಕಅಕೆಯನ್ನು ವಿನ್ಯಾಸಗೊಳಸಿದರೆ. ಮಕ್ಕಳ ಸ್ವಾಭಿಮಾನ 
ಮತ್ತು ಫನತೆಗೆ ಬೆಲೆ ಸಿಕ್ಕಿದಂತಾಗುತ್ತದೆ. ಕೇರಳದ ಶಿಕ್ಷಕಿ 
ಯಶಸ್ವಿಯಾಗಿದ್ದು ಇಲ್ಪ್ಲಯೇ, ಹಾಸನದ ಶಿಕ್ಷಕಿ ಘೇ ನಿಟ್ಟನಲ್ಲ 
ಪ್ರಯತ್ನಿಸುತ್ತಿದ್ದು. ಬಳ್ಞಾರಿಯ ಶಿಕ್ಷಕಿ ಇದನ್ನು ಅಳವಡಿಸಿಕೊಳ್ಳುವ 
ಉಮೇದು ವ್ಯಕ್ತಪಡಿಸಿದ್ದಾರೆ. ಅವರೆಲ್ಲ ಮಕ್ಕಳಗೆ ತಮ್ಮನ್ನು ತಾವು 
ಅರಿತುಕೊಳ್ಳಲು ಅವಶ್ಯಕವಾದ ಸ್ವಾತಂತ್ಯವನ್ನು ಒದಗಿಸುವುದು 
ಹೇಗೆಂದು ಆಲೋಚಿಸುತ್ತಿದ್ದಾರೆ. 


ಉಪಸಂಹಾರ 


ವಾಸ್ತವದಲ್ಲ ಆಟದ ಮೂಲಕ ಕಲಯುವುದೇ ಸಹಜ ಮಾರ್ಗ. 
ನಾನು. ಆಟಗಳ ಕುರಿತಾದ ಮೂರು ಅಂಶಗಳನ್ನು ಪ್ರಸ್ತಾಪಿಸಿ ನನ್ನ 
ಮಾತುಗಳನ್ನು ಮುಗಿಸುತ್ತೇನೆ: 


- ಹಳ್ಳಿಯ ಅಥವಾ ಮನೆಯ ಸನ್ನಿವೇಶಗಳು ಮತ್ತು ಪ್ರಸ್ತುತ 
ಅನುಭವಗಳ ನೆಲೆಯ ಸಹಜವಾದ ಆಟಗಳ ಮೂಲಕ 
ಕಅಕೆಯನ್ನು ವಿನ್ಯಾಸಗೊಳಸುವುದು ಉತ್ತಮ ಮಾರ್ಗ. 
ಅಲ್ಲದೆ, ಅವುಗಳ ಬಗ್ಗೆ ನಿರೀಕ್ಷಿತ ಫಲಅತಾಂಶವನ್ನು ಪಡೆಯುವ 
ನಿಟ್ಟನಲ್ಲ ಕೆಲಸ ಮಾಡುವುದು ಸೂಕ್ತ. ಪಾಠ ಪ್ರವಚನಕ್ಕೂ 
ಮೊದಲು ತರಗತಿ ಕೊಠಡಿಗಳಲ್ಲ ಕೆಲವು ಚಟುವಟಕೆಗಳನ್ನು 
ಹಮ್ಮಿಕೊಳ್ಳಬೇಕು ಎಂಬ ಸೂಚನೆಯನ್ನು ಪಠ್ಯಪುಸ್ತಕದಲ್ಲಯೇ 
ನೀಡಲಾಗಿದ್ದರೂ. ಬಹುತೇಕ ಶಿಕ್ಷಕರಲ್ಲ ಈ ಬಗ್ಗೆ ಜಾಗೃತಿಯ 
ಕೊರತೆ ಇದೆ. ಇಂತಹ ಪ್ರಯತ್ನಗಳನ್ನು ಮಾಡುವ ಶಿಕ್ಷಕರೂ. 
ಹಿಂದಿನ ತರಗತಿಯ ಪಠ್ಯಪುಸ್ತಕದಲ್ಲ ನೀಡಲಾಗಿರುವ 
ಸಂಗತಿಗಳನ್ನೇ ಕೈಗೆತ್ತಿಕೊಳ್ಳುತ್ತಾರೆ (ಉರುಹೊಡೆದ, ಮತ್ತು 
ವಿದ್ಯಾರ್ಥಿಗಳ ಜೀವನಾನುಭವಕೆ ಸಂಬಂಧಿಸದ)” ಅಥವಾ 
ಕೆಲವು ಹುರುಅಲ್ಲದ ಚಟುವಟಕೆಗಳನ್ನು ಮಾಡುತ್ತಾರೆ. 


p ಆಟವನ್ನು ಕಲಕೆಗೆ ಸಂಬಂಧಿಸಿದ್ದು ಮತ್ತು ಮಕ್ಷಳಲ್ಪ 
ಅಂತರ್ಗತವಾದುದು ಎಂಬ ನೆಲೆಯಲ್ಲ ನೋಡಬೇಕಾಗಿದೆ. 
ಆಟವು ಕಲಕೆಯ ಸಾಧನ ಮತ್ತು ಕಲಕೆಯ ಬಗೆಗಿನ ಮಗುವಿನ 
ಸಹಜ ಆಸಕ್ತಿಗೆ ಯಾವುದೇ ಅಡೆತಡೆ ಇರಬಾರದು. ಆದರೆ, 
ಅಳವಡಿಸಿಕೊಂಡ ಆಟವು, ಪ್ರತಿ ಮಗುವಿನ ವಯಸ್ಸಿಗೆ ಮತ್ತು 
ಒಲವಿಗೆ ಅನುಗುಣವಾಗಿದ್ದು. ಕಲಕೆಗೆ ಪೂರಕವಾಗಿದೆ 
ಎಂಬುದನ್ನು ಬಚಿತಪಡಿಸಿಕೊಳ್ಳಬೇಕು. 


*  ಮಕ್ಷಳ ಲವಲವಿಕೆಯ ಕಲಕೆಗೆ, ತಂಡದ ಉಮೇದಿಗೆ, ಪರಸ್ವರ 
ಕಲಕೆಗೆ ಮತ್ತು ಸಹಜ ಸಂಬಂಧಕ್ಕೆ ಪುರ್ಧೆಯು ನಿರ್ಬಂಧ 
ಹೇರುತ್ತದೆ ಎಂಬುದನ್ನು ಶಿಕ್ಷಕರು ಅರ್ಥ ಮಾಡಿಕೊಂಡರೆ ಇದು 
ಯಶಸ್ಲಿಯಾಗುತ್ತದೆ. ಹಾಗಾಗಿ, ಪ್ಪರ್ಧೆಗೆ ಕಾರಣವಾಗುವ 
ಪರಿಸ್ಥಿತಿಗಳು ಮತ್ತು ಧೋರಣೆಗಳನ್ನು ಶಿಕ್ಷಕರು ಕಡ್ಡಾಯವಾಗಿ 
ತಪ್ಪಿಸಬೇಕು. ಆಡುವ ಉಮೇದು, ಹುಮ್ಮಸ್ಸು. ಪಾಲ್ಗೊಳ್ಳುವಿಕೆ. 
ಫಲತಾಂಶ ಪರಸ್ಪರ ಕಲಕೆಗೆ ಸೀಮಿತವಾಗಿರಬೇಕು. ಶಿಕ್ಷಕರು 
ಮಕ್ಷಳ ನಡುವೆ ಕಲಕಾ ಸಂಬಂಧವನ್ನು ಹುಟ್ಟುಹಾಕಿದರೆ. 
ಮಕ್ಷಳ ನಡುವಿನ ಸಂಬಂಧ ಉತ್ತಮವಾಗಿರುತ್ತದೆ. 


ರಾಮಕೃಷ್ಣ ಭಟ್‌ ವೃತ್ತಿಯಲ್ಲ ಕೃಷಿಕರಾಗಿದ್ದು, ಅಜೀಂ ಪ್ರೇಮ್‌ಜ ಫೌಂಡೇಷನ್‌ನ ಸದಸ್ಯರಾಗಿ ಶಿಕ್ಷಕರೊಂದಿಗೆ ಕೆಲಸ 
ಮಾಡುತ್ತಾ, ಶೈಕ್ಷಣಿಕ ಚಂತನೆಗಳತ್ತ ತಮ್ಮನ್ನು ತೆರೆದುಕೊಂಡವರು. ಸಾಹಿತ್ಯದ ಓದು. ಅನುವಾದ, ಮಕ್ಕಳಗೆ ಕತೆ 
ಹೇಳುವುದು ಅವರ ಇತರ ನೆಚ್ಚಿನ ಹವ್ಯಾಸಗಳಾಗಿವೆ. ಇವರನ್ನು rkbkrishi@ gmail.com ಮೂಲಕ ಸಂಪರ್ಕಿಸಬಹುದು. 


ಅನುವಾದ: ರೋಹಿಣಿ ಮುಂಡಾಜೆ | ಪರಿಶೀಲನೆ: ನಾಗಮಣಿ ಎಸ್‌. ಎನ್‌. 


